ಕರಾಹಿಕೆ ವಿಭಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ :  58(18) 

ವಿಧಾನ ಪರಿಷತ್ತಿನ ಸದಸ್ಯರ :  ಶ್ರೀಮಾನೆ ಶ್ರೀನಿವಾಸ್‌ 

ಹೆಸರು (ಸೈಳೀಯ ಸಂಸ್ಥೆಗಳಿಂದ_ಚುನಾಯಿತರಾದವರು) 

ಉತ್ತೆರಿಸಬೇಕಾದ ದಿನಾಂಕ : 21.09.2020 

ಉತ್ತರಿಸಬೇಕಾದ ಸಚಿವರು : ಮಾನ್ಯ ಅರಣ್ಯ ಜೀವಿಪರಿಸ್ಥಿತಿ ಮತ್ತು ಪರಿಸರ 
ಸಚಿವರು. 


ರಾಜ್ಯಾದ್ಯಂತ ವೈದ್ಯಕೀಯ | ಕರ್ನಾಟಿಕ ರಾಜ್ಯದಲ್ಲಿ ಒಟ್ಟಿ 26 ಸಾಮೂಹಿಕ 
! | ತ್ಯಾಜ್ಯಗಳನ್ನು ಸಂಗ್ರಹಿಸುವ | ಜೀವ ವೈದ್ಯಕೀಯ ತ್ಯಾಜ್ಯ ಸಂಸ್ಕರಣೆ ಮತ್ತು 
| ಮಡಿಕಲ್‌ ಬಯೋವೇಸ್ಮೇಜ್‌ | ವಿಲೇವಾರಿ ಘಟಕಗಳು (BNWT?) ಇರುತ್ತವೆ. 

ಗಳ ಘೆಟಿಕೆಗಳ ಸಂಖ್ಯೆ ಎಷ್ಟು: 
(ಜಿಲ್ಲಾವಾರು ಮಾಹಿತಿ | ಜಿಲ್ಲಾವಾರು ವಿವರ ಈ ಕೆಳಗಿನಂತಿದೆ: 


ನೀಡುವುದು) 

ಬೆಂಗಳೂರು ಗ್ರಾಮಾಂತರ, ಮೈಸೂರು, ಮತ್ತು 
ಬೆಳಗಾವಿ ಜಿಲ್ಲೆಗಳಲ್ಲಿ ತಲಾ 2 ಘುಟಕಗಳ್ಲು, 
ರಾಮನಗರ, ಹಾಸನ, ಕೋಲಾರ, ಚಿಕ್ಕಬಳ್ಳಾಪುರ, 
ಚಿತ್ರದುರ್ಗ ಕೊಪ್ಪಳ, ಬಳ್ಳಾರಿ ಕಲಬುರ್ಗಿ. 
ಬೀದರ್‌, ಧಾರವಾಡ, ಕಾರವಾರ, ಯಾದಗಿರಿ, 
ರಾಯಚೊರು, ಮಂಗಳೂರು, ಗದಗ, ಉಡುಪಿ, 
ದಾವಣಗೆರೆ, ಬಾಗಲಕೋಟೆ, ಶಿವಮೊಗ್ಗ ಮತ್ತು 
ವಿಜಯಪುರ ಜಿಲ್ಲೆಗಳಲ್ಲಿ ತಲಾ 1 ಸಾಮೂಹಿಕ 
ವೈದ್ಯಕೀಯ ತ್ಯಾಜ್ಯ ಸಂಸ್ಕರಣೆ ಮತ್ತು ವಿಲೇವಾರಿ 
ಘಟಕಗಳು ಇರುತ್ತವೆ. 


ಕರ್ನಾಟಿಕ ರಾಜ್ಯ ಮಾಲಿನ್ಯ ನಿಯಂತ್ರಣ 
ಮಂಡಳಿಯ ಪ್ರಾದೇಶಿಕ ಅಧಿಕಾರಿಗಳು 
ಕಾಲಕಾಲಕ್ಕೆ ಈ ಘಟಕಗಳನ್ನು ಪರಿವೀಕ್ಷಣೆ 
ಮಾಡುತ್ತಿರುತ್ತಾರೆ. ಜೀವ ವೈದ್ಯಕೀಯ ತ್ಯಾಜ್ಯವನ್ನು 
Common BMW facility Mಲ್ಲಿಇರುವ 
Incinerator ‘ನಲ್ಲಿ ದಹನ ಮಾಡಲಾಗುತ್ತಿದೆ. 
ದಹನ ಮಾಡುವ ಯಂತ್ರದ ತಾಪಮಾನ Primary 
Chamber ನಲ್ಲಿ 85ರ ಮತ್ತು $eಂnರೂ 
Chamber ಲ್ಲಿ 1050€ ಇರಬೇಕಾಗಿರುತ್ತದೆ. 
ಕೇಂದ್ರ ಸರ್ಕಾರದ ಆದೇಶದಂತೆ, ವೈದ್ಯಕೀಯ 
ತ್ಯಾಜ್ಯ ಸಂಸ್ಕರಣೆ ಮತ್ತು ವಿಲೇವಾರಿ ಘಟಕಗಳು, 
ಆನ್‌ ಲೈನ್‌ Emissibn Monitoring! 


ಸದರಿ ಬಯೋವೇಸ್ನೇಜ್‌ಗಳ 
'| ಘಟಕಗಳು ಸರಿಯಾಗಿ 
ಕಾರ್ಯನಿರ್ವಹಿಸುತ್ತಿವೆರೇ: 


| 


B | ವ್ಯವಸ್ಥೆಯನ್ನು ಅಳವದಸಿರುತಾರ ಮೇ 2020 
| | ತಿಂಗಳಲ್ಲಿ: 20- ಘಟಕಗಳು ನಿಗದಿತ. 


| ತಾಪಮಾನವನ್ನು ನಿರ್ವಹಿಸದಿರುವುದರಿಂದ | 
| ಅವುಗಳಿಗೆ ಕಾರಣ ಕೇಳುವ ನೋಟಿಸ್ಸನ್ನು ! 
i | ಕರ್ನಾಟಿಕ ರಾಜ್ಯ ಮಾಲಿನ್ಯ ನಿಯಂತ್ರಣ 
| | ಮಂಡಳಿಯಿಂದ ನೀಡಲಾಗಿರುತ್ತದೆ. I 


ವೈದಯ RET 
ಇ) | ವೈದ್ಯಕೀಯ ತ್ಯಾಜ್ಯಗಳನ್ನು ವೈದ್ಯಕೀಯ ತ್ಯಾಜ್ಯಗಳನ್ನು ಸಂಗ್ರಖಸುವ ! 


} 
| 
| 


| ಸಂಗ್ರಹಿಸುವ ಮೆಡಿಕಲ್‌ | ಮೆಡಿಕಲ್‌ ಬಯೋವೇಸ್ಟೇಜ್‌ಗಳ ಘಟಕಗಳು; 
| ಬಯೋವೇಸ್ನೇಜ್‌ಗಳ ; ನೂತನವಾಗಿ ಪ್ರಾರಂಬಿಸಬೆಕಿದಲ್ಲಿ ಕೆಳಕಂಡ! 
| ಘಟಕಗಳನ್ನು ನೂತನವಾಗಿ | ನಿಯಮಗಳನ್ನು ಪಾಲಿಸಬೇಕಾಗಿರುತ್ತದೆ. 

| ಪ್ರಾರಂಭಿಸಬೇಕಾದಲ್ಲಿ | 
| ಅನ್ನಯಿಸುವ ನಿಯಮ, |1. ಇತರೆ ಸಾಮೂಹಿಕ ಜೀವ ವೈದ್ಯಕೀಯ ತ್ಯಾಜ್ಯ | 


' ಷರತ್ತುಗಳು .ಹಾಗೂ| ಸಂಸ್ಕರಣೆ ಮತ್ತು ವಿಲೇವಾರಿ ಘಟಕಗಳಿಂದ 
ಮಾನದಂಡಗಳೇನು? 75ಕಿ.ಮೀ. ದೂರದಲ್ಲಿರಬೆಣಾಗಿರುತ್ತದೆ ಮತ್ತು 


10,000 ಹಾಸಿಗೆಯ ರೋಗಿಗಳಿಂದ ಬರುವ ಜೀವ | 
ವೈದ್ಯಕೀಯ ತ್ಯಾಜ್ಯವನ್ನು ಸಂಸ್ಕರಿಸುವ; 
ಸಾಮರ್ಥ್ಯವನ್ನು ಹೊಂದಿರಬೇಕಾಗಿರುತ್ತದೆ. ! 
2 ಪರಿಸರ - ವಿಮೋಚನಾ ಪತ್ರವನ್ನು! 
ಪಡೆಯಬೆಳಕಾಗಿರುತ್ತದೆ. | 
( ಸ್ಥಾಪನಾ ಸಮ್ಮತಿ ಪತ್ರವನ್ನು ಮಂಡಳಿಯಿಂದ 
ಪಡೆಯಬೆಕಕಾಗಿರುತ್ತದೆ. j 
4. ಕಾರ್ಯಾಚರಣೆಯ 45 ದಿನಗಳ ಮುಂಜಿ! 
ಮಂಡಳಿಯಿಂದ ಚಾಲನಾ ಸಮ್ಮತಿ ಪತ್ರವನ್ನು | 
ಪಡೆಯಬೆಕಾಗಿರುತ್ತದೆ. 


5. ಜೀವ ವೈದ್ಯಕೀಯ ತ್ಯಾಜ್ಯ ನಿರ್ವಹಣಾ! 
ನಿಯಮದಡಿ ಅಧಿಕಾರ ಪತ್ರವನ್ನು! 
ಪಡೆಯಬೇಕಾಗಿರುತ್ತದೆ. 


ಸಂಖ್ಯೆ: ಅಪಜೀ 47 ಇಎಸ್‌ಜಿ 2020 * N 


iN \ 
(ಆನರಲಿದ್‌: ಸಂಗ್‌ 
ಅರಣ್ಯ ಜೀವಿಪರಿಸ್ತಿತಿ ಮತ್ತು ಪರಿಸರ ಸಚಿವರು 


